ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 23ನೇ ಮಾರ್ಜ್‌, 2020 


ಬಂಡೀಪುರ ಅಭಯಾರಣ್ಯದಲ್ಲಿ ಎಲಿವೇಟೆಡ್‌ ರಸ್ತೆ ನಿರ್ಮಾಣದ ಕುರಿತು 
ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಲೇತು:- 
1490 (1779) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದ ಬಂಡೀಪುರ ಆಭಯಾರಣ್ಯದ 5 ಭಾಗಗಳಲ್ಲಿ ಎಲಿವೇಟೆಡ್‌ ರಸ್ತೆ ನಿರ್ಮಾಣದ ಬಗ್ಗೆ 
ಸರ್ಕಾರದ ನಿಲುವೇನು; 


(ಆ) ಎಲಿವೇಟೆಡ್‌ ರಸ್ತೆ ನಿರ್ಮಾಣ ಮಾಡಿದಲ್ಲಿ ಈಗ ಇರುವ ರಾತಿ ಸಂಚಾರ ನಿಷೇಧವನ್ನು 
ತೆರವುಗೊಳಿಸಲಾಗುವುದೇ ; 


(ಇ) ಬಂಡೀಪುರ ರಾಷ್ಟ್ರೀಯ ಹೆದ್ಮಾರಿಯಲ್ಲಿ ರಾತಿ ವೇಳೆ ವಾಹನ ಸಂಚಾರ ಮರು ಆರಂಭಕ್ಕೆ ಕೇರಳ 
ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರುತ್ತಿದ್ದ, ಈ ಕುರಿತು ಸರ್ಕಾರ ಯಾವ ತೀರ್ಮಾನ 
ಕೈಗೊಂಡಿದೆ? 


